ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3015 (2464) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ರಾಷ್ಟ್ರೀಯ ಹೆದ್ಮಾರಿಗಳಲ್ಲಿರುವ ಟೋಲ್‌ ಪ್ಲಾಜಾಗಳ ಬಗ್ಗೆ 


(ಅ) ರಾಜ್ಯದ ರಾಷ್ಟ್ರೀಯ ಹೆದ್ಮಾರಿಗಳಲ್ಲಿರುವ ಟೋಲ್‌ ಪ್ಲಾಜಗಳ ಸಂಖ್ಯೆ ಎಷ್ಟು; ಅವು 
ಯಾವುವು; ಈ ಟೋಲ್‌ಗಳ ಟೆಂಡರ್‌ದಾರರು ಯಾರು, ಟೆಂಡರ್‌ ಅವಧಿ ಎಷ್ಟು ; 
(ಅವರೊಂದಿಗೆ ಸರ್ಕಾರ ಮಾಡಿಕೊಂಡಿರುವ ಒಪ್ಪಂದದ ಪತ್ರದೊಂದಿಗೆ ವಿವರ ನೀಡುವುದು) 


(ಆ) ಸರ್ಕಾರದ ನಿಯಮಗಳಂತೆ ಈ ಟೋಲ್‌ಗಳಲ್ಲಿ ಪ್ರಯಾಣಿಕರಿಗೆ ಒದಗಿಸಬೇಕಾದ 
ಸೇವೆ/ಸೌಲಭ್ಯಗಳೇನು ; (ಆದೇಶಗಳ ಸಹಿತ ವಿವರವಾದ ಮಾಹಿತಿ ನೀಡುವುದು) 


(ಇ) ಬೆಂಗಳೂರು ಹಾಸನ ಹೆದ್ದಾರಿಯಲ್ಲಿರುವ ಸೋಲೂರು ಬಳಿಯ ಟೋಲ್‌ ಪ್ಲಾಜ, 
ಬೆಳ್ಳೂರು ಕ್ರಾಸ್‌ ಟೋಲ್‌ ಪ್ಲಾಜ, ದೇವಿಹಳ್ಳಿ ಟೋಲ್‌ ಪ್ಲಾಜ (ಶಾಂತಿ ಗ್ರಾಮ) ಕದಬಳ್ಳಿ 
ಟೋಲ್‌ ಪ್ಲಾಜಗಳ ಟೆಂಡರ್‌ದಾರರು ಸರ್ಕಾರದ ನಿಯಮಗಳನ್ನು ಹಾಗೂ ಒಪ್ಪಂದ 
ಪತ್ರದಲ್ಲಿ ತಿಳಿಸಿರುವ ನಿಯಮಗಳನ್ನು ಪಾಲನೆ ಮಾಡದಿರುವುದರಿಂದ 
ಸಾರ್ವಜನಿಕರಿಗೆ/ಪ್ರಯಾಣಿಕರಿಗೆ ತೊಂದರೆ ಆಗುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಈ) ಹಾಗಿದ್ದಲ್ಲಿ, ಈ ಸಂಬಂಧ ಸಾರ್ವಜನಿಕರಿಂದ ಸ್ಟೀಕೃತವಾಗಿರುವ ದೂರುಗಳೆಷ್ಟು ; 
(ದಾಖಲೆಗಳೊಂದಿಗೆ ಪ್ರಕರಣವಾರು ವಿವರ ನೀಡುವುದು) 


(ಉ) ಈ ಟೋಲ್‌ಗಳಲ್ಲಿ ಫಾಸ್ಟ್‌ ಟ್ಯಾಗ್‌ ಸೆನ್ನಾರ್‌ಗಳು ಸರಿಯಾಗಿ ಕೆಲಸ ಮಾಡದಿರುವುದರಿಂದ 
ಮತ್ತು ಅಂಬುಲೆನ್ಸ್‌ ಹಾಗೂ ವಿ.ಐ.ಪಿ ವಾಹನಗಳ ಸಂಚಾರಕ್ಕೆ ಪ್ರತ್ಯೇಕ ಲೇನ್‌ 
ಬಿಡದಿರುವುದರಿಂದ ಪ್ರಯಾಣಿಕರು/ಸಾರ್ವಜವನಿಕರು ಗಂಟೆಗಟ್ಟಿಲೆ ಕಾಯಬೇಕಾದ ಪರಿಸ್ಥಿತಿ 
ಬಂದಿದ್ದು, ಇದರಿಂದಾಗಿ ಪ್ರಯಾಣಿಕರು/ಸಾರ್ವಜವಿಕರಿಗೆ ತು೦ಬಾ 
ತೊಂದರೆಗಳಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಈ ಸಂಬಂಧ 
ಸರ್ಕಾರ ಕೈಗೊಂಡ ಕ್ರಮಗಳೇನು? 


